


ಪ್ರಕಾಷ್‌ 


ಚ 





ಸಟ! ನವ್ಯ 5 ಎ.| 


ANNASEEHA ISLAMIC MOVEMENT 


Suratkal, Mangalore - 575014 
74118 55190 / 97315 93091 





| ಇಸ್ಲಾಮ್‌ ಎಂದರೇನು? | 2 


ಸ್ಲಾಮ್‌ ಎಂಬ ಅರಬಿ ಪದದ ಅರ್ಥ ಶಾಂತಿ, 
ಎ sds ಎಂದಾಗಿದೆ. ಒಬ್ಬ ವ್ಯಕ್ತಿ ತನ್ನ- 
ನ್ನು ತಾನೇ ಸೃಷ್ಟಿಕರ್ತನಿಗೆ ಸಮರ್ಪಿಸುವ ಮೂಲಕ 
ಪಡೆಯುವ ಮನಃಶಾಂತಿಯಾಗಿದೆ ಇಸ್ಲಾಮ್‌, ಹೆಸರೇ 
ಹೇಳುವಂತೆ ಇಸ್ಲಾಮ್‌ ಶಾಂತಿಯ ಧರ್ಮವಾಗಿ- 
ದೆ. ಹೆಚ್ಚಿನವರೂ ಅಪಾರ್ಥ ಮಾಡಿಕೊಂಡಿರುವಂತೆ 
ಇಸ್ಲಾಮ್‌ ಎಂದರೆ ಪ್ರವಾದಿ ಮುಹಮ್ಮದ್‌!) ಹು- 
ಟ್ಬುಹಾಕಿದ ಹೊಸ ಧರ್ಮವಲ್ಲ ಭೂಮಿಯ ಮೇಲೆ 
ಮೊಟ್ಟಿ ಮೊದಲು ಕಾಲೂರಿದ ಆದಿ ಮನುಷ್ಯ ಆದಮ- 
ರಿಂದ ತೊಡಗಿ ಕೊನೆಯ ಪ್ರವಾದಿ ಮುಹಮ್ಮದ್‌(4) 
ರ ತನಕ ಎಲ್ಲ ಪ್ರವಾದಿಗಳೂ ಬೋಧಿಸಿದ ಏಕೈಕ ದೈವಿಕ 
ಧರ್ಮ ಇಸ್ಲಾಮ್‌ ಆಗಿದೆ. 


ಇಸ್ಲಾಮಿನ ಮೂಲಭೂತ ಆಧಾರ ಗ್ರಂಥಗಳು: 


ಪವಿತ್ರ ಕುರ್‌ಆನ್‌ ಇಸ್ಲಾಮ್‌ ಧರ್ಮದ ಮೂಲಭೂತ 


4 ಇಸ್ಲಾಮ್‌ ಎಂದರೇನು? | 3 


ಆಧಾರ ಗ್ರಂಥವಾಗಿದೆ. ಸೃಷ್ಟಿಕರ್ತನಾದ ಅಲ್ಲಾಹು 
ಮುಹಮ್ಮದ್‌(ಈ) ರಿಗೆ ಜಿಬ್ರೀಲ್‌ (Gabriel) ಎಂಬ 
ದೇವದೂತರ ಮೂಲಕ ಅವತೀರ್ಣಗೊಳಿಸಿದ ಅವನ 
ಪವಿತ್ರ ವಚನಗಳಾಗಿವೆ ಕುರ್‌ಆನ್‌. 


ಕುರ್‌ಆನ್‌ ಇಸ್ಲಾಮ್‌ ಧರ್ಮದ ಮೂಲಭೂತ ಆಧಾ- 
ರವಾಗಿದೆ. ಇದರ ನಂತರ ಪ್ರವಾದಿ ಮುಹಮ್ಮದ್‌(4) 
ರವರ ವಚನಗಳು, ಪ್ರವೃತ್ತಿಗಳು ಮತ್ತು ಅಂಗೀಕಾರಗ- 
ಳನ್ನೊಳಗೊಂಡ ಸುನ್ನತ್‌ ಇಸ್ಲಾಮಿನ ಎರಡನೇ ಆಧಾ- 
ರವಾಗಿದೆ. ಇವೆರಡನ್ನು ಬಿಟ್ಟರೆ ಇಸ್ಲಾಮ್‌ ಧರ್ಮದ- 
ಲ್ಲಿ ಮೂಲಭೂತವಾಗಿ ಆಶ್ರಯಿಸಬಹುದಾದ ಬೇರೆ 
ಆಧಾರ ಗ್ರಂಥಗಳಿಲ್ಲ. ಒಬ್ಬ ವ್ಯಕ್ತಿಗೆ ಅವನ ಜನನ- 
ದಿಂದ ತೊಡಗಿ ಮರಣದ ತನಕ ಪ್ರಾಯೋಗಿಕ ತತ್ವಗಳ 
ಆಧಾರದ ಮೇಲೆ ದೈವಿಕ ಮಾರ್ಗದರ್ಶನ ನೀಡುವ 
ಎರಡು ಗ್ರಂಥಗಳಾಗಿವೆ ಕುರ್‌ಆನ್‌ ಮತ್ತು ಸುನ್ನತ್‌. 


| ಇಸ್ಲಾಮ್‌ ಎಂದರೇನು? | 4 


ಮುಹಮ್ಮದ್‌ (4): 


ಮುಹಮ್ಮದ್‌(4) ಅಲ್ಲಾಹನ ದಾಸ ಮತ್ತು ಸಂದೇಶ- 
ವಾಹಕರಾಗಿದ್ದಾರೆ. ಅವರು ಇಸ್ಲಾಮ್‌ ಧರ್ಮದ ಕಟ್ಟಿ- 
ಕಡೆಯ ಪ್ರವಾದಿಯಾಗಿದ್ದಾರೆಯೇ ಹೊರತು ಏಕೈಕ 
ಪ್ರವಾದಿಯಲ್ಲ ಮುಹಮ್ಮದ್‌) ರಿಗಿಂತ ಮುಂಚೆ 
ಅಬ್ರಹಾಮ್‌, ಮೋಶೆ, ಯೇಸು ಮೊದಲಾದ ಸಹಸ್ರ 
ಸಂಖ್ಯೆಯ ಪ್ರವಾದಿಗಳು ಬಂದಿದ್ದಾರೆ. ಅವರಲ್ಲಿ ಮುಹ- 
ಮೃದ್‌(ಟ್ರಿ) ರವರೂ ಒಬ್ಬರು. ಮುಹಮ್ಮದ್‌(ಈ) ರನ್ನು 
ಪ್ರವಾದಿಯೆಂದು ಒಪ್ಪಿಕೊಳ್ಳುವಂತೆಯೇ ಅಬ್ರಹಾಮ್‌, 
ಮೋಶೆ, ಯೇಸು ಮುಂತಾದವರನ್ನು ಪ್ರವಾದಿಗಳೆಂ- 
ದು ಒಪ್ಪಿಕೊಳ್ಳುವುದು ಮತ್ತು ಅವರನ್ನು ಪ್ರೀತಿಸುವುದು 
ಮುಸಲ್ಮಾನರಿಗೆ ಕಡ್ಡಾಯವಾಗಿದೆ. ಮುಹಮ್ಮದ್‌(4) 
ರನ್ನು ಪ್ರವಾದಿಯೆಂದು ಅಂಗೀಕರಿಸಿ ಮೋಶೆ ಅಥವಾ 
ಯೇಸುಕ್ರಿಸ್ತರನ್ನು ಪ್ರವಾದಿಯೆಂದು ಅಂಗೀಕರಿಸದವರು 
ಮುಸಲ್ಕಾನರಾಗುವುದಿಲ್ಲ 


ದ ಇಸ್ಲಾಮ್‌ ಎಂದರೇನು? 2 


ಇಸ್ಲಾಮ್‌ ಧರ್ಮದ ಆಧಾರ ಸ್ಥಂಭಗಳು: 


ಇಸ್ಲಾಮ್‌ ಧರ್ಮಕ್ಕೆ ಐದು ಆಧಾರ ಸ್ಥಂಭಗಳಿವೆ. ಅಲ್ಲಾ- 
ಹನಲ್ಲದೆ ಬೇರೆ ಆರಾಧ್ಯರಿಲ್ಲ ಮತ್ತು ಮುಹಮ್ಮದ್‌(4) 
ಅಲ್ಲಾಹನ ಸಂದೇಶವಾಹಕರು ಎಂಬ ಸಾಕ್ಷ್ಯವಚನ 
ಇಸ್ಲಾಮ್‌ ಧರ್ಮದ ಮೊಟ್ಟಮೊದಲ ಮತ್ತು ಅತಿಪ್ರ- 
ಮುಖ ಆಧಾರ ಸ್ಥಂಭವಾಗಿದೆ. ದಿನನಿತ್ಯ ನಿಗದಿತ ಐದು 
ವೇಳೆಗಳಲ್ಲಿ ನಮಾರು್‌ ನಿರ್ವಹಿಸುವುದು, ರಮದಾನ್‌ 
ತಿಂಗಳಲ್ಲಿ ಉಪವಾಸ ಆಚರಿಸುವುದು, ಕಡ್ಡಾಯ ದಾನ 
(ರುಕಾತ್‌) ನೀಡುವ ಅರ್ಹತೆಯಿರುವವರು ಅದನ್ನು 
ನೀಡುವುದು ಮತ್ತು ಮಕ್ಕಕ್ಕೆ ತೆರಳಿ ಹಜ್‌ ಯಾತ್ರೆ ನಿ- 
ರ್ವಹಿಸಲು ದೈಹಿಕ ಮತ್ತು ಆರ್ಥಿಕವಾಗಿ ಸಾಧ್ಯವಿರುವ- 
ವರು ಅದನ್ನು ನಿರ್ವಹಿಸುವುದು ಈ ಪ್ರಮುಖ ಆಧಾರ 
ಸ್ಥಂಭದ ಮೇಲೆ ಅವಲಂಬಿತವಾಗಿರುವ ಇತರ ನಾಲ್ಕು 
ಆಧಾರ ಸ್ಫಂಭಗಳಾಗಿವೆ. 


ಇಸ್ಲಾಮ್‌ ಧರ್ಮದ ಈ ಐದು ಸ್ಥಂಭಗಳನ್ನೂ ತನ್ನ ಜೀ- 
ಟಟ 


J ಇಸ್ಲಾಮ್‌ ಎಂದರೇನು? | 6 


ವನದಲ್ಲಿ ಪಾಲಿಸಬೇಕಾದುದು ಮುಸಲ್ಮಾನರಿಗೆ ಕಡ್ಡಾ- 
ಯವಾಗಿದೆ. ಇವುಗಳ ಪೈಕಿ ಯಾವುದಾದರೂ ಒಂದು 
ಸ್ಪಂಭವನ್ನು ತೊರೆದರೂ ಅವರ ಇಸ್ಲಾಮ್‌ ಅಸಿಂಧು- 
ವಾಗುತ್ತದೆ. ಅವರು ಇಸ್ಲಾಮ್‌ ಧರ್ಮದಿಂದ ಹೊರ- 
ಹೋಗುತ್ತಾರೆ. 


ಇಸ್ಲಾಮೀ ವಿಶ್ವಾಸ (ಈಮಾನ್‌)ದ ಆಧಾರ 
ಸ್ಥಂಭಗಳು: 


ಇಸ್ಲಾಮೀ ವಿಶ್ವಾಸಕ್ಕೆ ಆರು ಆಧಾರ ಸ್ಥಂಭಗಳಿವೆ. ಅಲ್ಲಾ- 
ಹನಲ್ಲಿ ವಿಶ್ವಾಸವಿಡುವುದು, ಅವನ ಮಲಕ್‌ ಗಳಲ್ಲಿ ದೇ- 
ವದೂತರಲ್ಲಿ ವಿಶ್ವಾಸವಿಡುವುದು, ಅವನ ಗ್ರಂಥಗಳಲ್ಲಿ 
ವಿಶ್ವಾಸವಿಡುವುದು, ಅವನ ಸಂದೇಶವಾಹಕರಲ್ಲಿ ವಿ- 
ಶ್ವಾಸವಿಡುವುದು, ಅಂತ್ಯದಿನದಲ್ಲಿ ವಿಶ್ವಾಸವಿಡುವುದು 
ಮತ್ತು ವಿಧಿಬರಹದಲ್ಲಿ -ಅದರ ಒಳಿತು ಮತ್ತು ಕೆಡು- 
ಕುಗಳಲ್ಲಿ- ವಿಶ್ವಾಸವಿಡುವುದು. ಈ ಮೇಲಿನ ಅರು 


1 ಇಸ್ಲಾಮ್‌ ಎಂದರೇನು? | 7 


ಸ್ಥಂಭಗಳಲ್ಲೂ ವಿಶ್ವಾಸವಿಡುವುದು ಕಡ್ಡಾಯವಾಗಿದೆ. 
ಇವುಗಳ ಪೈಕಿ ಕೇವಲ ಒಂದರ ಮೇಲಿನ ವಿಶ್ವಾಸವನ್ನು 
ಯಾರಾದರೂ ತೊರೆದರೆ ಅವರ ಇಸ್ಲಾಮ್‌ ಅಸಿಂಧು- 
ವಾಗುತ್ತದೆ. 


ಇಸ್ಲಾಮ್‌ ಧರ್ಮದಲ್ಲಿ ಬಲಾತ್ಕಾರವಿಲ್ಲ: 


ತನ್ನ ನಂಬಿಕೆಯನ್ನು ಜನರ ಮೇಲೆ ಬಲಾತ್ಕಾರವಾಗಿ 
ಹೇರಬೇಕೆಂದು ಇಸ್ಲಾಮ್‌ ಬೋಧಿಸುವುದಿಲ್ಲ ವಸ್ತುತಃ 
ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೆ ಇಷ್ಟವಾದ ಧರ್ಮವನ್ನು 
ಆರಿಸುವ ಸ್ವಾತಂತ್ರ್ಯವನ್ನು ಇಸ್ಲಾಮ್‌ ನೀಡುತ್ತದೆ. 


ಇಸ್ಲಾಮೀ ಚರಿತ್ರೆಯಲ್ಲಿ ನಡೆದ ಯಾವುದೇ ಯುದ್ಧವೂ 
ಜನರ ವಿಶ್ವಾಸ ಸ್ವಾತಂತ್ರ್ಯವನ್ನು ಹರಣ ಮಾಡುವುದ- 
ಕ್ಯಾಗಿರಲಿಲ್ಲ. ಬದಲಾಗಿ ಇಸ್ಲಾಮ್‌ ಧರ್ಮವನ್ನು ಬಾಹ್ಯ 
ಆಕ್ರಮಣಗಳಿಂದ ಸಂರಕ್ಷಿಸುವ ಸಲುವಾಗಿತ್ತು. ಫ್ನು, 
ಘೋರಿ ಮುಂತಾದ ರಾಜರು ನಡೆಸಿದ ಆಕ್ರಮಣಗಳು 


ಇಸ್ಲಾಮ್‌ ಎಂದರೇನು? | 8 


ಅವರ ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿತ್ತೇ ವಿನಾ 
ಇಸ್ಲಾಮ್‌ ಧರ್ಮಕ್ಕಾಗಿರಲಿಲ್ಲ. 


ಹಾಗೆಯೇ ಇಂದು ಕೆಲವು ಜನರು ಇಸ್ಲಾಮಿನ ಹೆಸರ- 
ಲ್ಲಿ ನಡೆಸುವ ಭಯೋತ್ಪಾದನಾ ಕೃತ್ಯಗಳು ಅವರ ಸ್ವಹಿ- 
ತಾಸಕ್ತಿಗಳ ಸಂರಕ್ಷಣೆಗಾಗಿದೆಯೇ ಹೊರತು ಇಸ್ಲಾಮಿನ 
ಏಳಿಗೆಗಲ್ಲ ಏಕೆಂದರೆ ಇಸ್ಲಾಮ್‌ ಹಿಂಸೆಯನ್ನು ಪ್ರಚೋ- 
ದಿಸುವುದಿಲ್ಲ ಮೂಕ ಪ್ರಾಣಿಗಳ ಮೇಲೂ ದಯೆ ತೋ- 
ರಿಸಬೇಕೆಂದು ಹೇಳಿದ ಇಸ್ಲಾಮ್‌ ನಂಬಿಕೆಯ ಹೆಸರಲ್ಲಿ 
ಜನರ ಮಾರಣ ಹೋಮ ಮಾಡುವುದನ್ನು ಖಂಡಿತ 
ಸಹಿಸುವುದಿಲ್ಲ. ಆದ್ದರಿಂದ ಕೆಲವು ಮುಸಲ್ಮಾನರು 
ತಮ್ಮ ಸ್ವಾರ್ಥಕ್ಕಾಗಿ ಮಾಡುವ ಯಾವುದೇ ಕಾರ್ಯವ- 
ನ್ನು ಇಸ್ಲಾಮಿನ ಮೇಲೆ ಎತ್ತಿಕಟ್ಟಿ ಇಸ್ಲಾಮನ್ನು ಅವಹೇಳನ 
ಮಾಡುವುದು ಖಂಡಿತ ಸರಿಯಲ್ಲ 


ಗ. ಇಸ್ಲಾಮ್‌ ಎಂದರೇನು? | 9 


ವಿಶ್ವಾಸ ಮತ್ತು ಕರ್ಮ: 


ಇಸ್ಲಾಮಿನಲ್ಲಿ ವಿಶ್ವಾಸ ಮತ್ತು ಕರ್ಮವು ಅವಿನಾಭಾವ 
ಸಂಬಂಧವನ್ನು ಹೊಂದಿವೆ. ಒಂದು ಮತ್ತೊಂದಕ್ಕೆ ಪೂ- 
ರಕವಾಗಿರಬೇಕಾಗಿದೆ. ಅಂದರೆ ವಿಶ್ವಾಸವಿಲ್ಲದ ಕರ್ಮ 
ಅಥವಾ ಕರ್ಮವಿಲ್ಲದ ವಿಶ್ವಾಸ ಇಸ್ಲಾಮಿನಲ್ಲಿ ಸ್ವೀಕೃ- 
ತವಲ್ಲ. ಇಸ್ಲಾಮೀ ವಿಶ್ವಾಸವನ್ನು ಹೊಂದಿರುವ ವ್ಯಕ್ತಿ 
ಅಲ್ಲಾಹನ ಎಲ್ಲ ಆದೇಶಗಳನ್ನೂ ತನ್ನ ಸಾಮರ್ಥ್ಯಕ್ಕೆ 
ಅನುಸಾರವಾಗಿ ಪಾಲಿಸಬೇಕಾಗಿದೆ ಮತ್ತು ಅಲ್ಲಾಹನ 
ಎಲ್ಲ ನಿಷೇಧಗಳಿಂದಲೂ ದೂರಸರಿಯಬೇಕಾಗಿದೆ. 
ಅಲ್ಲಾಹು ಮನುಷ್ಯರ ವಿಚಾರಣೆ ಮಾಡುವುದು ಅವರ 
ವಿಶ್ವಾಸ ಮತ್ತು ಕರ್ಮಗಳ ಆಧಾರದಲ್ಲಾಗಿದೆ. ನಿಷ್ಠಳಂ- 
ಕವಾದ ವಿಶ್ವಾಸವಿರುವವರ ಕರ್ಮಗಳು ಸ್ವೀಕೃತವಾಗು- 
ತ್ತವೆ. ತೋರಿಕೆಗಾಗಿ ಮಾಡುವ ಯಾವ ಕರ್ಮಗಳೂ 
ಇಸ್ಲಾಮಿನಲ್ಲಿ ಸ್ವೀಕೃತವಲ್ಲ. 


ಇಸ್ಲಾಮ್‌ ಎಂದರೇನು? | 10 


ವಿಶ್ವಭಾತತ್ವ: 


ಇಸ್ಲಾಮ್‌ ವಿಶ್ವಭಾತೃತ್ಸವನ್ನು ಪ್ರೋತ್ಸಾಹಿಸುತ್ತದೆ. ಜಗ- 
ತ್ತಿನ ಒಂದು ಮೂಲೆಯಲ್ಲಿರುವ ಒಬ್ಬ ಮುಸ್ಲಿಮ್‌ ಜಗತ್ತಿನ 
ಇನ್ನೊಂದು ಮೂಲೆಯಲ್ಲಿರುವ ಇನ್ನೊಬ್ಬ ಮುಸ್ಲಿಮನ 
ಸಹೋದರನಾಗಿದ್ದಾನೆ. ಜಾತಿ, ಕುಲ, ವರ್ಣ ದೇಶ, 
ಭಾಷೆ ಮೊದಲಾದ ಬೇಧಗಳು ಇಸ್ಲಾಮ್‌ ಧರ್ಮದಲ್ಲಿ- 
ಲ್ಲ ಕಷ್ಟದಲ್ಲಿರುವ ಯಾವುದೇ ವ್ಯಕ್ತಿಗೂ ಅವನ ಧರ್ಮ 
ವರ್ಣ ಭಾಷೆ, ದೇಶವನ್ನು ನೋಡದೆ ನೆರವೀಯಬೇಕೆಂ- 
ದು ಇಸ್ಲಾಮ್‌ ಬೋಧಿಸುತ್ತದೆ. ಮಾನವೀಯ ನೆಲೆಯಲ್ಲಿ 
ತನ್ನ ಶತ್ರುವಿಗೂ ಉಪಕಾರ ಮಾಡಬೇಕೆಂದು ಇಸ್ಲಾಮ್‌ 
ಹೇಳುತ್ತದೆ. 


ಸಮಾನತೆ: 


ಇಸ್ಲಾಮ್‌ ಸಮಾನತೆಯನ್ನು ಬೋಧಿಸುವ ಧರ್ಮವಾ- 
ಗಿದೆ. ಉಚ್ಛ ನೀಚವೆಂಬ ಬೇಧ ಇಸ್ಲಾಮಿನಲ್ಲಿಲ್ಲ. ಬಡವ 


ಇಸ್ಲಾಮ್‌ ಎಂದರೇನು? | 11 


ಬಲ್ಲಿದ, ಕರಿಯ ಬಿಳಿಯ ಎಂಬ ಬೇಧವೂ ಇಲ್ಲ ಮನು- 
ಷ್ಯರೆಲ್ಲರೂ ಆದಮನ (ಆದಿ ಮನುಷ್ಯನ) ಮಕ್ಕಳು ಎಂದು 
ಇಸ್ಲಾಮ್‌ ಹೇಳುತ್ತದೆ. ಆರಾಧನಾ ಕರ್ಮಗಳಲ್ಲಾಗಲಿ, 
ವ್ಯಾವಹಾರಿಕ ರಂಗಗಳಲ್ಲಾಗಲಿ ಅಥವಾ ಶಿಕ್ಷಾನಿಯಮ- 
ಗಳಲ್ಲಾಗಲಿ ಇಸ್ಲಾಮ್‌ ಯಾರ ಮಧ್ಯೆಯೂ ಬೇಧ ಕಲ್ಪಿ: 
ಸುವುದಿಲ್ಲ ಮನುಷ್ಯನಿಗಿರುವ ದೇವಭಕ್ತಿಗೆ ಅನುಗುಣ- 
ವಾಗಿ ಇಸ್ಲಾಮ್‌ ಅವನಿಗೆ ಶ್ರೇಷ್ಠತೆಯನ್ನು ಕಲ್ಪಿಸುತ್ತದೆ. 


ಇಸ್ಲಾಮಿನಲ್ಲಿ ಗಂಡು ಮತ್ತು ಹೆಣ್ಣಿನ ಮಧ್ಯೆಯೂ ಸಮಾ- 
ನತೆಯಿದೆ. ಆದರೆ ಹೆಣ್ಣಿನ ದೈಹಿಕ ಪ್ರಕೃತಿಗೆ ಅನುಗು- 
ಣವಾಗಿ ಇಸ್ಲಾಮ್‌ ಕೆಲವು ನಿರ್ಬಂಧಗಳನ್ನು ಹೇರಿದೆ. 
ಆದರೆ ಹೆಣ್ಣಿನ ಮೇಲೆ ಹೇರುವ ಪುರುಷ ದಬ್ಬಾಳಿಕೆ- 
ಯನ್ನು ಇಸ್ಲಾಮ್‌ ವಿರೋಧಿಸುತ್ತದೆ. 


ಸಮಾನ ನ್ಯಾಯ: 


ಇಸ್ಲಾಮ್‌ ಸಮಾನ ನ್ಯಾಯವನ್ನು ಎತ್ತಿಹಿಡಿಯುತ್ತದೆ. 


ಸ್ಲಾಮ್‌ ಎಂದರೇನು? | 12 





ಒಬ್ಬ ವ್ಯಕ್ತಿ ಬಡವನಾದ ಕಾರಣದಿಂದಲೋ ಅಥವಾ 
ಅವನು ಕರಿಯನಾದ ಕಾರಣದಿಂದಲೋ ಅವನಿಗೆ 
ನ್ಯಾಯ ನಿರಾಕರಿಸುವುದನ್ನು ಇಸ್ಲಾಮ್‌ ಬಲವಾಗಿ ವಿ- 
ರೋಧಿಸುತ್ತದೆ. ನ್ಯಾಯ ಪಾಲನೆಯನ್ನು ಇಸ್ಲಾಮ್‌ ಕಠಿ- 
ಣವಾಗಿ ಬೋಧಿಸುತ್ತದೆ. 


ನ್ಯಾಯ ತನ್ನ ಹೆತ್ತವರಿಗೆ, ಅಪ್ಪಸಂಬಂಧಿಕರಿಗೆ ಅಥವಾ 
ಸ್ವತಃ ತನಗೇ ವಿರುದ್ಧವಾಗಿದ್ದರೂ ಸಹ ನ್ಯಾಯವನ್ನು 
ಎತ್ತಿ ಹಿಡಿಯಬೇಕೆಂದು ಇಸ್ಲಾಮ್‌ ಹೇಳುತ್ತದೆ. ಯುದ್ಧ 
ಮೊದಲಾದ ವಿಷಮ ಸ್ಥಿತಿಗಳಲ್ಲೂ ನ್ಯಾಯ ಪಾಲಿಸಬೇ- 
ಕೆಂದು ಇಸ್ಲಾಮ್‌ ಬೋಧಿಸುತ್ತದೆ. 


ವಿವಾಹ ಮತ್ತು ದಾಂಪತ್ಯ: 


ಇಸ್ಲಾಮಿನಲ್ಲಿ ವಿವಾಹವೆಂದರೆ ಅದೊಂದು ಬಲವಾದ 
ಕರಾರು. ವಿವಾಹವಾಗುವಾಗ ವರದಕ್ಷಿಣೆ ಪಡೆಯು- 
ವುದನ್ನು ಇಸ್ಲಾಮ್‌ ವಿರೋಧಿಸಿದೆ. ಆದರೆ ವಧುದಕ್ಷಿಣೆ 


| ಇಸ್ಲಾಮ್‌ ಎಂದರೇನು? | 13 


(ಮಹ್‌) ನೀಡುವುದನ್ನು ಕಡ್ಡಾಯಗೊಳಿಸಿದೆ. 





ಕನ್ಯೆಯನ್ನು ವಿವಾಹ ಮಾಡಿಕೊಡುವಾಗ ಅದಕ್ಕೆ 
ಅವಳ ಅನುಮತಿ ಕಡ್ಡಾಯವಾಗಿದೆ. ವಿವಾಹದಲ್ಲಾ- 
ಗಲಿ ಅಥವಾ ಇತರ ಯಾವುದೇ ವಿಷಯಗಳಲ್ಲಾಗಲಿ 
ದುಂದುವೆಚ್ಚ ಮಾಡುವುದನ್ನು ಇಸ್ಲಾಮ್‌ ವಿರೋಧಿಸಿದೆ. 


ದಂಪತಿಗಳು ಪರಸ್ಪರ ಕಷ್ಟಸುಖಗಳಲ್ಲಿ ಭಾಗಿಯಾಗಬೇ- 
ಕೆಂದು ಮತ್ತು ಒಬ್ಬರನ್ನೊಬ್ಬರು ಅರಿತುಕೊಂಡು ಜೀವನ 
ನಡೆಸಬೇಕೆಂದು ಇಸ್ಲಾಮ್‌ ಬೋಧಿಸುತ್ತದೆ. ದಂಪತಿಗಳ- 
ಲ್ಲಿ ಪರಸ್ಪರ ವಿರಸ ಮೂಡಿಸುವಂತಹ ಎಲ್ಲದ್ದಾರಗಳನ್ನು 
ಇಸ್ಲಾಮ್‌ ಮುಚ್ಚಿಹಾಕಿದೆ. 

ತನ್ನ ಪತ್ನಿಯ ಬಾಯಿಯಲ್ಲಿ ಹಾಕುವ ಒಂದು ತುತ್ತು 
ಅನ್ನಕ್ಕೂ ಪ್ರತಿಫಲವಿದೆಯೆಂದು ಇಸ್ಲಾಮ್‌ ಘೋಷಿಸು- 
ತ್ತದೆ. ಪತ್ನಿಯೊಂದಿಗೆ ತಿಷ್ಟಾಚಾರದೊಂದಿಗೆ ವರ್ತಿಸು- 
ವವನೇ ನಿಜವಾದ ಪುರುಷ ಮತ್ತು ಪತಿಯ ಆಜ್ಞೆಗಳಿಗೆ 


ಇಸ್ಲಾಮ್‌ ಎಂದರೇನು? | 14 


ಶಿರಸಾವಹಿಸುವುದು ಹೆಣ್ಣಿನ ಮೇಲೆ ಕಡ್ಡಾಯವಾಗಿದೆ- 
ಯೆಂದು ಇಸ್ಲಾಮ್‌ ಬೋಧಿಸುತ್ತದೆ. 





ಕುಟುಂಬ: 


ಇಸ್ಲಾಮೀ ಕುಟುಂಬದ ಮೇಲೆ ಇಸ್ಲಾಮೀ ಸಮಾಜ 
ಸ್ಥಾಪನೆಯಾಗುತ್ತದೆ. ಆದ್ದರಿಂದ ಕುಟುಂಬ ಜೀವನಕ್ಕೆ 
ಇಸ್ಲಾಮ್‌ ಮಹತ್ವವಾದ ಸ್ಥಾನವನ್ನು ನೀಡಿದೆ. ಕುಟುಂಬ 
ಸಂಬಂಧ ಕಡಿಯುವುದನ್ನು ಇಸ್ಲಾಮ್‌ ಘೋರ 
ಪಾಪವಾಗಿ ಪರಿಗಣಿಸುತ್ತದೆ. ಗಂಡು ಮತ್ತು ಹೆಣ್ಣು 
ಕುಟುಂಬದ ಪಾಲುದಾರರಾಗಿದ್ದರೂ ಕುಟುಂಬದ 
ನಾಯಕ ಸ್ಥಾನದ ಹೊಣೆಯನ್ನು ಇಸ್ಲಾಮ್‌ ಪುರುಷನಿಗೆ 
ವಹಿಸಿಕೊಟ್ಟಿದೆ. 


ಕುಟುಂಬಿದ ಪಾಲನೆ ಪೋಷಣೆಯ ಹೊಣೆ ಪುರುಷನ 
ಮೇಲಿದೆ. ಕುಟುಂಬದ ವಿಷಯದಲ್ಲಿ ತೆಗೆಯಲಾಗುವ 
ಯಾವುದೇ ನಿರ್ಣಯವೂ ಗಂಡು ಮತ್ತು ಹೆಣ್ಣಿನ ಪಾ- 





ಲುದಾರಿಕೆಯಲ್ಲಿರಬೇಕೇ ಹೊರತು ಗಂಡಿನ ಏಕಸ್ವಾ 
ಮತ್ತು ದಬ್ಬಾಳಿಕೆಯನ್ನು ಇಸ್ಲಾಮ್‌ ಅಂಗೀಕರಿಸುವುದಿಲ್ಲ 


ಹೆತ್ತವರು ಮತ್ತು ಮಕ್ಕಳು: 


ಹೆತ್ತವರನ್ನು ಪ್ರೀತಿಸುವುದು ಮತ್ತು ಅವರ ವೃದ್ಧಾಪ್ಯ- 
ದಲ್ಲಿ ಅವರಿಗೆ ಆಸರೆಯಾಗಿ ನಿಲ್ಲುವುದು ಇಸ್ಲಾಮಿನ- 
ಲ್ಲಿ ಕಡ್ಡಾಯವಾಗಿದೆ. ಹೆತ್ತವರ ಮಾತಿಗೆ ಎದುರುತ್ತರ 
ಕೊಡುವುದು ಅಥವಾ ಕನಿಷ್ಟ ಛೇ ಎಂಬ ಮಾತನ್ನು 
ಬಳಸುವುದು ನಿಷಿದ್ಧವಾಗಿದೆ. 


ಮಾತೆಯ ಕಾಲಡಿಯಲ್ಲಿ ಸ್ವರ್ಗವಿದೆಯೆಂದು ಇಸ್ಲಾಮ್‌ 
ಬೋಧಿಸುತ್ತದೆ. ಹೆತ್ತವರ ತೃಪ್ತಿಯ ವಿನಾ ಸ್ಪರ್ಗಪ್ರವೇಶ 
ಸಾಧ್ಯವಿಲ್ಲವೆಂದು ಇಸ್ಲಾಮ್‌ ಹೇಳುತ್ತದೆ. ಮಕ್ಕಳನ್ನು 
ಪ್ರೀತಿಸಬೇಕು ಮತ್ತು ಅವರ ಮಧ್ಯೆ ಸಮಾನ ನ್ಯಾಯ 
ಪಾಲಿಸಬೇಕೆಂದು ಇಸ್ಲಾಮ್‌ ಹೇಳುತ್ತದೆ. ಬಡತನವನ್ನು 
ಭಯಪಟ್ಟು ಮಕ್ಕಳನ್ನು ಹತ್ಯೆ ಮಾಡುವುದನ್ನು ಇಸ್ಲಾಮ್‌ 


ಇಸ್ಲಾಮ್‌ ಎಂದರೇನು? | 16 


ಘೋರ ಪಾಪವಾಗಿ ಪರಿಗಣಿಸುತ್ತದೆ. 


ಭ್ರೂಣಹತ್ಯೆಯನ್ನು ಇಸ್ಲಾಮ್‌ ನಿಷಿದ್ಧಗೊಳಿಸಿದೆ. ಇಬ್ಬರು 
ಹೆಣ್ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ, ಅವರಿಗೆ ಗೌರವಾರ್ಹವಾದ 
ವಿದ್ಯೆಯನ್ನು ನೀಡಿ, ವಿವಾಹ ಮಾಡಿಕೊಡುವಾತನಿಗೆ ಸ್ವ- 
ರ್ಗವಿದೆಯೆಂದು ಇಸ್ಲಾಮ್‌ ಘೋಷಿಸುತ್ತದೆ. 


ಸಮಾಜ: 


ಸಮಾಜದ ನೆಮ್ಮದಿಯನ್ನು ಕೆಡಿಸುವ ಮತ್ತು ಸಾಮಾಜಿಕ 
ಅಧಃಪತನಕ್ಕೆ ಕಾರಣವಾಗುವ ಎಲ್ಲ ಅನೈತಿಕ ಪ್ರ- 
ವೃತ್ತಿಗಳನ್ನು ಇಸ್ಲಾಮ್‌ ನಿಷಿದ್ಧಗೊಳಿಸಿದೆ. ಮದ್ಯಪಾನ 
ಮೊದಲಾದ ಅಮಲು ಪದಾರ್ಥಗಳ ಸೇವನೆ, ವ್ಯಭಿ- 
ಚಾರ, ವಿವಾಹಪೂರ್ವ ಲೈಂಗಿಕತೆ, ಸಲಿಂಗರತಿ, ಅನ್ಯ- 
ರನ್ನು ದೂಷಣೆ ಮಾಡುವುದು, ಚಾಡಿ ಹೇಳುವುದು 
ಮುಂತಾದ ಎಲ್ಲ ದುರ್ಗುಣಗಳನ್ನೂ ಇಸ್ಲಾಮ್‌ ನಿಷಿದ್ಧ- 
ಗೊಳಿಸಿದೆ. ಇವೆಲ್ಲವೂ ಕುಟುಂಬವನ್ನು ಛಿದ್ರಗೊಳಿಸುವ 


ಇಸ್ಲಾಮ್‌ ಎಂದರೇನು? | 17 


ಮೂಲಕ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುತ್ತದೆ. 


ಸಾಮಾಜಿಕ ಪಿಡುಗುಗಳಾದ ಕಳ್ಳತನ, ದರೋಡೆ, 
ದಬ್ಬಾಳಿಕೆ, ಅನ್ಯಾಯ, ಅಕ್ರಮ ಇತ್ಯಾದಿಗಳನ್ನು ನಿರ್ನಾ- 
ಮಗೊಳಿಸುವ ಮಾರ್ಗಗಳನ್ನು ಇಸ್ಲಾಮ್‌ ಕಲಿಸಿಕೊ- 
ಡುತ್ತದೆ. ಸಮಾಜದ ಆರೋಗ್ಯಪೂರ್ಣ ನೆಲೆನಿಲ್ಲುವಿಕೆಗೆ 
ಅಗತ್ಯವಿರುವ ಎಲ್ಲ ಮಾರ್ಗನಿರ್ದೇಶನಗಳನ್ನು ಇಸ್ಲಾಮ್‌ 
ನೀಡಿದೆ. ಸಾಮಾಜಿಕ ಹಿತಕ್ಕಾಗಿ ಮಾಡುವ ಯಾವುದೇ 
ಕರ್ಮಗಳು ಇಸ್ಲಾಮಿನಲ್ಲಿ ಪ್ರತಿಫಲಾರ್ಹವಾಗಿವೆ. 


ನೆರೆಹೊರೆ: 


ನೆರೆಹೊರೆ ಸಂಬಂಧಕ್ಕೆ ಇಸ್ಲಾಮ್‌ ಬಹಳ ಮಹತ್ವ 
ನೀಡಿದೆ. ನೆರೆಯಲ್ಲಿರುವ ವ್ಯಕ್ತಿ ಯಾವ ಜಾತಿಗೆ ಸೇರಿ- 
ದವನಾದರೂ ಅವನೊಂದಿಗೆ ಪಾಲಿಸಬೇಕಾದ ಶಿ- 
ಷ್ಟಾಚಾರಗಳು, ತನ್ನಿಂದ ಅವನಿಗೆ ದೊರೆಯಬೇಕಾದ 
ಸುರಕ್ಷತೆಯನ್ನು ದೃಢೀಕರಿಸುವುದು, ಅವನ ಕಷ್ಟಸು- 


ಇಸ್ಲಾಮ್‌ ಎಂದರೇನು 





ಖಗಳಲ್ಲಿ ಭಾಗಿಯಾಗುವುದು ಮೊದಲಾದ ನಿಯಮ 
ನಿರ್ದೇಶನಗಳನ್ನು ಇಸ್ಲಾಮ್‌ ನೀಡಿದೆ. ನೆರೆಮನೆಯಾತ 
ಹಸಿದಿರುವಾಗ ಅವನ ಕಷ್ಟವನ್ನುವಿಚಾರಿಸದೆ ನೆಮ್ಮದಿ- 
ಯಾಗಿರುವುದನ್ನು ಇಸ್ಲಾಮ್‌ ವಿರೋಧಿಸುತ್ತದೆ. 


ಆರ್ಥಿಕತೆ: 


ಆರ್ಥಿಕ ಸಂಪಾದನೆಗಾಗಿ ವಕ್ರ ಮಾರ್ಗಗಳ ಮೊರೆ 
ಹೋಗುವುದನ್ನು ಇಸ್ಲಾಮ್‌ ನಿಷಿದ್ಧಗೊಳಿಸಿದೆ. ಕಳ್ಳತನ, 
ಬಡ್ಡಿ ಜುಗಾರಿ, ಕಾಳಸಂತೆ, ಮೋಸ, ವಂಚನೆ ಇತ್ಯಾದಿ- 
ಗಳನ್ನು ಇಸ್ಲಾಮ್‌ ವಿರೋಧಿಸಿದೆ. ನ್ಯಾಯಸಮ್ಮತ ಮಾ- 
ರ್ಗಗಳ ಮೂಲಕ ಸಂಪಾದಿಸಿದ ಹಣದಿಂದ ಉಣ್ಣುವ 
ಆಹಾರವೇ ಶ್ರೇಷ್ಠ ಆಹಾರವೆಂದು ಇಸ್ಲಾಮ್‌ ಹೇಳುತ್ತದೆ. 
ಅನ್ಯರ ಮುಂದೆ ಕೈಚಾಚುವುದನ್ನು ಇಸ್ಲಾಮ್‌ ಪ್ರೋತ್ಸಾ- 
ಹಿಸುವುದಿಲ್ಲ ಪರಿಶ್ರಮಪಟ್ಟು ಕುಟುಂಬವನ್ನು ಪೋ- 
ಷಿಸುವುದು ಅನ್ಯರ ಮುಂದೆ ಕೈಚಾಚುವುದಕ್ಕಿಂತಲೂ 


ಇಸ್ಲಾಮ್‌ ಎಂದರೇನು 





ಶ್ರೇಷ್ಠವೆಂದು ಇಸ್ಲಾಮ್‌ ಹೇಳುತ್ತದೆ. 
ಪರಧರ್ಮ ಸಹಿಷ್ಣುತೆ: 


ಪರಧರ್ಮ ದೂಷಣೆಯನ್ನು ಇಸ್ಲಾಮ್‌ ವಿರೋಧಿಸುತ್ತ- 
ದೆ. ಮಾನವೀಯ ನೆಲೆಯಲ್ಲಿ ಅನ್ಯಧರ್ಮೀಯರ ಕಷ್ಟ- 
ಸುಖಗಳಲ್ಲಿ ಭಾಗಿಯಾಗುವುದು, ಅವರ ಏಳಿಗೆಯ- 
ನ್ನು ಬಯಸುವುದು, ಅವರೊಂದಿಗೆ ಆಪ್ತ ಸಂಬಂಧ 
ಹೊಂದುವುದು ಇತ್ಯಾದಿಗಳನ್ನು ಇಸ್ಲಾಮ್‌ ವಿರೋಧಿ- 
ಸುವುದಿಲ್ಲ ಆದರೆ ಧಾರ್ಮಿಕ ನೆಲೆಯಲ್ಲಿ ಅವರೊಂದಿಗೆ 
ಬೆರೆಯುವುದು, ಅಂದರೆ ಅವರ ಪೂಜೆ ಪುನಸ್ಕಾರಗ- 
ಳಲ್ಲಿ ಪಾಲ್ಗೊಳ್ಳುವುದು, ಅವರ ಧಾರ್ಮಿಕ ಉತ್ಸವಗಳ- 
ಲ್ಲಿ ಭಾಗಿಯಾಗುವುದು, ಅವರ ಸಂಪ್ರದಾಯಗಳನ್ನು 
ಅನುಕರಿಸುವುದು ಇತ್ಯಾದಿಗಳನ್ನು ಇಸ್ಲಾಮ್‌ ವಿರೋ- 
ಧಿಸುತ್ತದೆ. ಧರ್ಮದ ಬಗ್ಗೆ ಪರಸ್ಪರ ಸಂವಾದ ಮಾಡು- 
ವುದನ್ನು ಇಸ್ಲಾಮ್‌ ಪ್ರೋತ್ಸಾಹಿಸುತ್ತದೆ. ಆದರೆ ಧರ್ಮದ 


ಗ ಇಸ್ಲಾಮ್‌ ಎಂದರೇನು? | 20 


ಹೆಸರಲ್ಲಿ ಜಗಳವಾಡುವುದನ್ನು ವಿರೋಧಿಸುತ್ತದೆ. 
ಕಾರ್ಮಿಕ ನೀತಿ: 


ಕಾರ್ಮಿಕರ ಹಕ್ಕುಗಳನ್ನು ಎತ್ತಿಹಿಡಿದ ಧರ್ಮವಾಗಿ- 
ದೆ ಇಸ್ಲಾಮ್‌. ಕೂಲಿಯಾಳಿನ ಬೆವರು ಆರುವುದ- 
ಕ್ಕೆ ಮೊದಲೇ ಅವನ ವೇತನ ಕೊಟ್ಟುಬಿಡಬೇಕೆಂದು 
ಇಸ್ಲಾಮ್‌ ಬೋಧಿಸುತ್ತದೆ. ವೇತನಕ್ಕೆ ಒಬ್ಬ ವ್ಯಕ್ತಿಯನ್ನು 
ನಿಶ್ಚಯಿಸಿದರೆ ಅವನಿಗೆ ಸಾಧ್ಯವಾಗದ ಕೆಲಸವನ್ನು 
ಅವನಿಂದ ಮಾಡಿಸಕೂಡದು, ಹಾಗೆ ಮಾಡಿಸುವು- 
ದಾದರೆ ಅವನಿಗೆ ನೆರವೀಯಬೇಕೆಂದು ಇಸ್ಲಾಮ್‌ 
ಹೇಳುತ್ತದೆ. 


ಹೀಗೆ ಇಸ್ಲಾಮ್‌ ಮನುಷ್ಯನ ಜೀವನದುದ್ದಕ್ಕೂ ಅವನಿಗೆ 
ದೈವಿಕ ಮಾರ್ಗದರ್ಶನ ನೀಡುತ್ತದೆ. ಇಲ್ಲಿ ಸೂಚಿಸಲಾ- 
ಗಿರುವುದು ಅವುಗಳ ಪೈಕಿ ಕೆಲವನ್ನು ಮಾತ್ರ. ಮನು- 
ಷ್ಯನೆಂಬ ನೆಲೆಯಲ್ಲಿ ಎಲ್ಲರೊಂದಿಗೂ ಆತ್ಮೀಯವಾಗಿ 


ಇಸ್ಲಾಮ್‌ ಎಂದರೇನು? | 21 


ವರ್ತಿಸಬೇಕೆಂದು ಇಸ್ಲಾಮ್‌ ಹೇಳುತ್ತದೆ. ಇತರರ ಘನತೆ 
ಗೌರವಗಳಿಗೆ ಕುಂದುಂಟು ಮಾಡುವ ಎಲ್ಲಮಾತು, ಪ್ರ- 
ವೃತ್ತಿಗಳನ್ನೂ ಇಸ್ಲಾಮ್‌ ವಿರೋಧಿಸುತ್ತದೆ. ಅಷ್ಟೇ ಅಲ್ಲ. 
ಮನುಷ್ಯ ಜೀವಿ ಸೇರಿದಂತೆ ಈ ಜಗತ್ತಿನಲ್ಲಿರುವ ಎಲ್ಲ 
ಜೀವಿಗಳೊಂದಿಗೆ ದಯೆ, ಕರುಣೆ ಮತ್ತು ವಾತ್ನಲ್ಯ ತೋ- 
ರಿಸಬೇಕೆಂದು ಇಸ್ಲಾಮ್‌ ಬೋಧಿಸುತ್ತದೆ. 


Masjidul Muslimeen, Krishnapura 


% Sponsored by 
ವಿ UMAR KHATHEEJA 
Ur, FOUNDATION 


8722695551 





